ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸ೦ಖ್ಯೆ: 1035(1320) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಶಶಿಲ್‌ ಜಿ. ನಮೋಶಿ(ಶಿಕ್ಷಕರ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು 


ವಿಷಯ: ಪ್ರೌಢಶಾಲಾ ಶಿಕ್ಷಕರನ್ನು ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗೆ ಮುಂಬಡಿ 
ನೀಡುವ ಕುರಿತು 


(ಅ) ಪ್ರೌಢಶಾಲಾ ಶಿಕಕರಿಂದ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹುದೆಗೆ 
ಮುಂಬಡ್ತಿ ನೀಡಲು ಇರುವ ನಿಯಮಾವಳಿಗಳೇನು; (ವಿವರ ನೀಡುವುದು) 


(ಆ) ಪ್ರೌಢಶಾಲಾ ಶಿಕ್ಷಕರಿಗೆ ಸುಮಾರು 10 ವರ್ಷಗಳಿಂದ ಪದವಿ ಪೂರ್ವ ಕಾಲೇಜುಗಳ 
ಉಪನ್ಯಾಸಕರ ಹುದ್ದೆಗೆ ಮುಂಬಡಿ ಪ್ರಕ್ರಿಯೆ ಮಾಡದಿರಲು ಕಾರಣಗಳೇನು; 


(ಇ) ಸರ್ಕಾರಿ ಪ್ರೌಢ ಶಿಕ್ಷಕರಿಂದ ಉಪನ್ಯಾಸಕರ ಮುಂಬಡಿಗೆ ಇರುವ ನಿಯಮಗಳನ್ನು 
ಇನ್ನಿತರ ಶಿಕಣ ಇಲಾಖೆಯ ವೃಂದಗಳಲ್ಲಿ ಅಳವಡಿಸದಿರಲು ಕಾರಣಗಳೇನು; 
ಅಳವಡಿಸಿದ್ದಲ್ಲಿ, ಯಾವ ವೃಂದಕ್ಕೆ ಯಾವ ಯಾವ ನಿಯಮಾವಳಿಗಳನ್ನು 
ಅಳವಡಿಸಲಾಗಿದೆ; 


(ಈ) ಯಾವ ವರ್ಷದಲ್ಲಿ ಪ್ರೌಢಶಾಲಾ ಶಿಕ್ಷಕರು ನೇಮಕಾತಿ ಹೊಂದಿರುತ್ತಾರೆ ಹಾಗೂ ಅದೇ 
ವರ್ಷದಲ್ಲಿ ಜಾಲ್ಲಿ ಇರುವ ಸಿಷಆರ್‌ ನಿಯಮಗಳನ್ನು ಅಳವಡಿಸಿಲ್ಲದಿರುವುದಕ್ಕೆ 
ಕಾರಣಗಳೇಮ? 


